ಕರ್ನಾಟಕ ವಿಧಾನ ಪರಿಷತ್ತು 


4%, 
ಚುಕ್ಕೆ ಸಹಿತ ಪಶ್ನೆ ಸಂಖ್ಯೆ : 9) 


ಸದಸ್ಯರ ಹೆಸರು : ಶ್ರೀ ಕೆ.ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 21-02-2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 

ಕಮ 

ವ ಪ್ರ ಉತರ 

ಸಂಖ್ಯೆ ಪ್ರಶ್ನೆ ನ 


ದಕಣ ಕನ್ನಡ ಜಿಲ್ಲೆಯ ಬೆಳೆಂಗಡಿ 
ತಾಲ್ಲೂಕಿನಲ್ಲಿರುವ ಪದವಿ ಪೂರ್ವ ಕಾಲೇಜುಗಳ 
ಸಂಖ್ಯೆ ಈ ಕೆಳಕಂಡಂತಿದೆ- 


ಅ) ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ 
ತಾಲ್ಲೂಕಿನಲ್ಲಿರುವ ಪದವಿ ಪೂರ್ವ 
ಕಾಲೇಜುಗಳ ಸಂಖ್ಯೆ ಎಷ್ಟು 


[1 [ಸರ್ಕಾರ ಪದವಿ ಪೊರ್ವ ಕಾಲೇಜುಗಳು [11 
ಅನುದಾನಿತ ಪದವಿ ಹೊರ್ವ |02 
ಕಾಲೇಜುಗಳು 

3. |] ಅನುದಾನರಹಿತ ಪದವಿ ಪೂರ್ಷ 111 
ಕಾಲೇಜುಗಳು ; 
ಒಟ್ಟು 174 


ಪೆದವಿ ಹೊರ್ವ ಕಾಲೇಜಿನಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಬೋಧಕ,  ಬೋಧಕೇತರರ 
ಸಂಖ್ಯೆ ಈ ಕೆಳಕಂಡಂತಿದೆ- 


ಆ) |ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಬೋಧಕ, 
ಬೋಧಕೇತರರ ಸಂಖ್ಯೆ ಎಷ್ಟು; 


F 7 ಜೋಧಕ ಧಕೇತರ 
ಖಾ ಕಾಲೇಜುಗಳ ವಿಧ | ನೌಕರರ EE 
ಸಂಖ್ಯೆ ಸಂಖ್ಯೆ 
1 [ಸರ್ಕಾರಿ 60 | 03 
[ 2. | ಅನುದಾನಿತ 12 03 
3. | ಅನುದಾನರಹಿತ [J] 7 


ಇ) | ಸಮರ್ಪಕವಾದ ರೀತಿಯಲ್ಲಿ ತರಗತಿಗಳನ್ನು 


ನಡೆಸಲು ಕಟ್ಟಡಗಳ ವೃವಸೆ ಇದೆಯೇ? ಬರುವ ಎಲ್ಲಾ ಸರ್ಕಾರಿ ಪದವಿ ಪೂರ್ವ 
(ವಿಸ್ಥತವಾದ ್ಕ ಮಾಹಿತಿಯನ್ನು | ಕಾಲೇಜುಗಳಲ್ಲಿ ಪ್ರಸ್ತುತ ತರಗತಿಗಳನ್ನು ನಡೆಸಲು 


ನೀಡುವುದು) ಸಮರ್ಪಕ ಕಟ್ಟಡದ ವ್ಯವಸ್ಥೆ ್ಸೈ ಇರುತ್ತದೆ. 


ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಹೆಚ್ಚುವರಿ ತರಗತಿ ಕೊಠಡಿಗಳ 
ಅವಶ್ಯಕತೆ .ಇದ್ದಲ್ಲಿ ಪ್ರೌಢಶಾಲಾ ವಿಭಾಗದ 
ಕೊಠಡಿಗಳನ್ನು ಬಳಸಿಕೊಳ್ಳಲಾಗುವುದು. 


Pe: 


ಸಂಖ್ಯೆ: ಇಪಿ 19 ಡಿಜಿಡಬ್ಲೂ $ 2022 


( ಶ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷೆ ಸಚಿವರು ಹಾಗೂ ಸಕಾಲ ಸಚಿವರು 


